ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1852(2140) 


ಸಭಸ್ಯರ'ಕಾಸ್ಪಧು ಮತ್ತು ಇತು ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಕಲ್ಯಾಣ ಕರ್ನಾಟಿಕ ಸ್ಥಳೀಯ ವೃಂದದಲ್ಲಿ ಮೀಸಲಿರಿಸಲಾದ ಹುದ್ದೆಗಳ ಕುರಿತು 


(ಅ) ಕರ್ನಾಟಿಕ ಸರ್ಕಾರದ ಸಚಿವಾಲಯದಲ್ಲಿ ಕಲ್ಯಾಣ ಕರ್ನಾಟಿಕ ಸ್ಥಳೀಯ ವೃಂದದಲ್ಲಿ 
ಮೀಸಲಿಟ್ಟ ಹುದ್ದೆಗಳು, ನೇರ ನೇಮಕಾತಿ ಮತ್ತು ಮುಂ೦ಬಡಿ ರಡಿ ಭರ್ತಿಯಾದ ಹಾಗೂ ಖಾಲಿ 
ಇರುವ ಹುದೆಗಳ ಸಂಖ್ಯೆ ಎಷ್ಟು ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಹೈದ್ರಾಬಾದ್‌-ಕರ್ನಾಟಿಕ ಸ್ಥಳೀಯ 
ವೃಂದದ ನೌಕರರುಗಳಿಗೆ ನೀಡಬೇಕಾಗಿರುವ ಮುಂಬಡ್ನಿಯನ್ನು ಪ್ರಶ್ನಿಸಿ, 2014ರಲ್ಲಿ 
ಸಲ್ಲಿಸಲಾದ ಪ್ರಕರಣವು 2017ರಂದು ತೆರವುಗೊಂ೦ಡ ನಂತರ ಸಚಿವಾಲಯದ ರಾಜ್ಯ ಮಟ್ಟಿದ 
ಸ್ಥಳೀಯ ವೃಂದದ ಅಧಿಕಾರಿ/ನೌಕರರುಗಳ ಹಿಂದಿನ ಅರ್ಹದಾಯಕ ಸೇವಾ ಜ್ಯೀಷ್ಠತೆಯನ್ನು 
ಪರಿಗಣಿಸಿ, ಬಡಿ ನೀಡಲಾಗುತ್ತಿದೆಯೇ; (ಮಾಹಿತಿ ನೀಡುವುದು) 


(ಇ) ದಿನಾ೦ಕ: 14.05.2020ರ ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ನಿರ್ಣಯಿಸಿರುವಂತೆ, 
ಕಲ್ಯಾಣ ಕರ್ನಾಟಿಕ ಕಾಯ್ದೆಯನ್ವಯ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದದ ಅಂತಿಮ 
ಸಂಯೋಜಿತ ಜ್ಯೀಷ್ಠತಾ ಪಟ್ಟೆಯನ್ನು (Combined Seniority List) ಪ್ರಕಟೆಸಲಾಗಿದೆಯೇ; 
ಪ್ರಕಟಿಸಿದ್ದಲ್ಲಿ, ಅದರ ಪ್ರತಿ ನೀಡುವುದು; ಇಲ್ಲದಿದ್ದಲ್ಲಿ ಇಲ್ಲಿಯವರೆಗೆ ಪ್ರಕಟಿಸದಿರಲು 
ಕಾರಣಗಳೇನು? (ವಿವರಣೆ ನೀಡುವುದು) 


